ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು : | ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ 
~ ಸಂಸ್ಥೆಗಳ ಕ್ಲೇತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: | 346 
ಉತ್ತರಿಸಬೇಕಾದ ದಿನಾ೦ಕ : 1 03.02.2021 
- ಉತ್ತರಿಸಬೇಕಾದ ಸಚಿವರು ವಸತಿ ಸಚಿವರು 
ಭ್ರ.ಸಂ ಪ್ರಶ್ನೆ ಉತ್ತರ | 
(ಅ) |ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಮನೆಗಳ 
ವಿವಿಧ ವಸತಿ ನಿರ್ಮಾಣಕ್ಕಾಗಿ ಪ್ರಸ್ತುತ ನೀಡುತ್ತಿರುವ ಸಹಾಯಧನದ 
ಯೋಜನೆಗಳಡಿಯಲ್ಲಿ “ಮನೆಗಳ ವಿವರ ಈ ಕೆಳಕಂಡಂತಿದೆ. 
| ನಿರ್ಮಾಣಕ್ಕಾಗಿ ಪ್ರಸ್ತುತ (ರೂ.ಲಕ್ಷಗಳಲ್ಲಿ) 
ನೀಡುತ್ತಿರುವ ಹಣವೆಷ್ಟು ; 
(ವಿವರಗಳನ್ನು ನೀಡುವುದು) 
ಗ್ರಾಮೀಣ ನಗರ 
ಕೇಂದ್ರದ ಪಾಲು ' ರಾಜ್ಯದ ಪಾಲು ಕೇಂದ್ರದ ರಾಜ್ಯದ ಪಾಲು 
ಯೋಜನೆ ಪ.ಜಾ ಪಜಾ ಸಾ ಪ.ಜಾ ಸಾ ಪ.ಜಾ 
ಸಾ! 1.-| A / / / / [4 
ಅ.ಸಂ ಪ. ಅಸೆಂ ಪ. ಅ. ಪ. ಅ. ಪ, 
ಪಂ ಪಲ ಸಂ ಪಂ ಸಲ ಪಂ 
ಬಸವ ವಸತಿ 120 
ಯೋಜನೆ § 
ಡಾ.ಬಿ.ಆರ್‌ 1 
ಅಂಬೇಡ್ಕರ್‌ 175 200 
ನಿವಾಸ್‌ " fs 
ಯೋಜನೆ 
ವಾಜಪೇಯಿ 
ನಗರ ವಸತಿ 120 
ಯೋಜನೆ 
ದೇವರಾಜು T 
ಅರಸು ವಸತಿ 1.20 15 120 1.50 
ಯೋಜನೆ y- 
ಪ್ರಧಾನ ಮಂತಿ 
ಅವಾಸ್‌ 3 02 | on | 04 | 07 
ಗ್ರಾಮೀಣ 
ಪ್ರಧಾನ ಮಂತ್ರಿ 
ಲಾ ನಗರ 1.50 150 
ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್‌ 
"ನಗರ ಯೋಜನೆಯನ್ನು ರಾಜ್ಯ ಸರ್ಕಾರದ 
ಯೋಜನೆಗಳಾದ ವಾಜಪೇಯಿ ನಗರ ವಸತಿ ಯೋಜನೆ 
ಮತ್ತು ಡಾ.ಬಿ.ಆರ್‌ ಅಂಬೇಡ್ಕರ್‌ ನಿವಾಸ್‌ 
ಯೋಜನೆಯೊಂದಿಗೆ ಸಮನ್ವಯಗೊಳಿಸಿ, 
ಅನುಷ್ಠಾನಗೊಳಿಸಲಾಗುತ್ತಿದ್ದು, “ಡಾ.ಬಿ.ಆರ್‌ 
ಅಂಬೇಡ್ಕರ್‌ ನಿವಾಸ್‌ ಯೋಜನೆಯಡಿ ಪ.ಜಾ ಮತ್ತು 
ಪ.ಪಂಗಡ ಫಲಾನುಭವಿಗಳಿಗೆ ರೂ.200ಲಕ್ಷ ಹಾಗೂ 
ವಾಜಪೇಯಿ ನಗರ ವಸತಿ ಯೋಜನೆಯಡಿ ಸಾಮಾನ್ಯ 
ಮತ್ತು ಅಲ್ಲಸಂಖ್ಯಾತ ವರ್ಗದ ಫಲಾನುಭವಿಗಳಿಗೆ 


ರೂ.1.20 ಲಕ್ಷ ನೀಡಲಾಗುತ್ತಿದೆ. 


(ಆ) | ಸರ್ಕಾರ ಪ್ರಸ್ತುತ ನೀಡುತ್ತಿರುವ | 
ಹಣದಲ್ಲಿ ಮನೆಗಳ ನಿರ್ಮಾಣ 
ಸಾಧ್ಯವಾಗದೇ ಫಲಾನುಭವಿಗಳು 
ಸಂಕಷ್ಟದಲ್ಲಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; i 


(ಇ) |ಹಾಗಿದ್ದಲ್ಲಿ, ಪ್ರಸ್ತುತ 
ನೀಡುತ್ತಿರುವ ಹಣವನ್ನು ಈ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 
ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ ; 'ಎಷ್ಟು 
1 ಪ್ರಮಾಣದಲ್ಲಿ 
ಹೆಚ್ಚಿಸಲಾಗುವುದು; ಮತ್ತು 
ಯಾವಾಗಿನಿಂದ ಜಾರಿಗೆ 
ತರಲಾಗುವುದು? 


ಸಂಖ್ಯೆ :ವಇ 54 ಹೆಚ್‌ಎಎಂ 2021 


ಮ್‌ 
(ವಿ. ಸೋಮಣ್ಣ) 
ವಸತಿ ಸಚಿವರು 


